ತರ್ನಾಟಿತ ವಿಧಾನ ಪರಿಷತು 


[17 ಚುಕ್ಕೆ ಗುರುತಿನ ಪುಶ್ನೆ ಸಂಖ್ಯೆ 


| 2 | ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ಪ್ರಶ್ನೆ 
ಕಳೆದ ಐದು ವರ್ಹಗಳಿಂದ 
ಭೂಮಾಪಕರಿಗೆ ಸಂಬಂಧಪಟ್ಟಂತೆ 
ಅಳತೆ ವಿಚಾರದಲ್ಲಿ ತತ್ಕಾಲ್‌ ಪೋಡಿ, 
11% ನಕ್ಲೆ ಮತ್ತು ಅಲಿನೇಪನ್‌ ನಕ್ಕೆ 
ಇವುಗಳ ಸಂಬಂಧ ಸೇವಾ ಶುಲ್ಕ 
ವಿತರಣೆಯಾಗದಿರಲು ಕಾರಣವೇನು; 


ಈವ ಐದು ವರ್ಷಗಳಿಂದ ತತ್ಕಾಲ್‌ 
ಪೋಡಿ ವಿಚಾರದಲ್ಲಿ ರೈತರು ಇಲಾಖಾ 
ಆಯುಕ್ತರ ಪಿ.ಡಿ. ಖಾತೆಗೆ 
ಸಂದಾಯಿಸಿರುವ ಹಣ ಎಷ್ಟು; ಹಾಗೂ 
ಇಲಾಖಾ ಆಯುಕ್ತರ ಪಿ.ಡಿ. ಖಾತೆಯ 
ಬದಲು ಇಲಾಖೆಯ ಖಾತೆಗೆ ನೇರವಾಗಿ 
ಸಂದಾಯಿಸಿಕೊಳ್ಳೆಲು ಸರ್ಕಾರಕ್ಕೆ 
ಇರುವ ತೊಂದರೆಗಳೇನು; ಇದನ್ನು 
ಯಾವ ಕಾಲಮಿತಿಯಲ್ಲಿ 
ಸರಿಪಡಿಸಲಾಗುವುದು; 


ಅ) 


ಇದೇ ಪೋಡಿ ತತ್ಕಾಲ್‌ ವಿಚಾರದಲ್ಲಿ 
ಅಳತೆ ಕೆಲಸ ಮಾಡಲು 
ವಿಳಂಬವಾದಲ್ಲಿ ರೈತರು ಆಯುಕ್ತರ 
ಪಿ.ಡಿ. ಖಾತೆಗೆ ಸಂದಾಯಿಸಿರುವ ಹಣದ 
ಜೊತೆ ದಂಡವನ್ನು ಸೇರಿಸಿ ರೈತರಿಗೆ 
ವಾಪಸ್ಸು ನೀಡಬೇಕೆಂಬ ಕಾನೂನು 
ಜಾರಿಗೆ ತಂದಿದ್ದರೂ ಸಹ ಇದುವರೆಗೂ 
ರೈತರಿಗೆ ಯಾಕೆ ಹಣವನ್ನು 
ನೀಡಿರುವುದಿಲ್ಲ; ನೀಡಿ ದಲ್ಲಿ, ರೈತರ 
ಸಂಪೂರ್ಣ ಮಾಹಿತಿಯನ್ನು 
ನೀಡುವುದು? 


ಸಂಖ್ಯೆ: ಕಂ” 200 ಎಸ್‌ಎಸ್‌ಸಿ 2021 


ಹ್‌ 


4೦2 


ಶ್ರೀ ನಸೀರ್‌ ಅಹ್ಮದ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


15.12.2021 | 


ಕಂದಾಯ ಸಚಿವರು 


ಕಳೆದ ಐದು ವರ್ಷಗಳಿಂದ ತತ್ಕಾಲ್‌ ಪೋಡಿ, 11% ನಕ್ಷೆ 
ಮತ್ತು ಅಲಿನೇಪನ್‌ ಪ್ರಕರಣಗಳಲ್ಲಿ ಅಳತೆ ಬಾಬ್ದು 
ಪರವಾನಗಿ ಭೂಮಾಪಕರಿಗೆ ಒಟ್ಟಿ ರೂ 
481,04,40,783.00/ ಗಳ ಸೇವಾ ಶುಲ್ಕ ಸಂದಾಯ 
ಮಾಡಲಾಗಿದೆ. 


ಕಳೆದ ಐದು ವರ್ಷಗಳಲ್ಲಿ ತತ್ಕಾಲ್‌ ಪೋಡಿ ವಿಚಾರದಲ್ಲಿ 
ರೈತರು ಜಮಾ ಮಾಡಿರುವ ಒಟ್ಟು ಹಣ 313,36,07,805.00. 
ಜಮೆಯಾದ ಹಣದಿಂದ 11%, ಅಲಿನೇಪನ್‌ ನಕ್ಲೆ ತತ್ಕಾಲ್‌ 
ಪೋಡಿ, ಇ-ಸ್ವತ್ತು ಹದ್ದುಬಸ್ತು ಇತ್ಯಾದಿ ಅಳತೆ ಕೆಲಸ 
ನಿರ್ವಹಿಸಿರುವ ಬಾಬ್ದು ಪರವಾನಗಿ ಭೂಮಾಪಕರುಗಳಿಗೆ 
ಸಂಭಾವನೆ ಪಾವತಿಸಲಾಗುತ್ತಿತ್ತು. ಸರ್ಕಾರದ ನಡವಳಿ 
ಸಂ. ಕಂಇ 29 ಎಜೆಸ್‌ 2021 ದಿನಾ೦ಕ 28-9-2021 ರನ್ವಯ 
ಮೋಜಿಣಿ ಯೋಜನೆಯಡಿ ಸ್ವೀಕರಿಸಲಾದ ಹಣವನ್ನು 
ಬ್ಯಾಂಕ್‌ ಖಾತೆಗೆ ಜಮಾ ಮಾಡದೆ, ನೇರವಾಗಿ ಸರ್ಕಾರದ 
ರಾಜಸ್ವ ಲೆಕ್ಕ ಶೀರ್ಷಿಕೆಗೆ ಜಮಾ ಮಾಡಲು ಸೂಚಿಸಿದ್ದು 
ಅದರಂತೆ ಕ್ರಮ ಕೈಗೊಳ್ಳಲಾಗುತ್ತಿದೆ. 

ತತ್ಕಾಲ್‌ ಪೋಡಿ ಪ್ರಕರಣಗಳಲ್ಲಿ ಈವರೆವಿಗೂ ಪರವಾನಗಿ 
ಭೂಮಾಪಕರುಗಳು 30 ದಿನಗಳ ಒಳಗೆ ಇತ್ಯರ್ಥಪಡಿಸಿದ 
ಪ್ರಕರಣಗಳಿಗೆ ಮಾತ್ರ ಸೇವಾ ಶುಲ್ಕ ಪಾವತಿಸಲಾಗುತ್ತಿದೆ. 
ವಿಳಂಬವಾದ ಪ್ರಕರಣಗಳಿಗೆ ಪರವಾನಗಿ ಭೂಮಾಪಕರಿಗೆ 
ಸೇವಾ ಶುಲ್ಕ ಪಾವತಿಸಿರುವುದಿಲ್ಲ. ಹಾಗೂ ಈ ರೀತಿ 
ವಿಳಂಬವಾದ ಪ್ರಕರಣಗಳಲ್ಲಿ ರೈತರು ಸಂದಾಯಿಸಿರುವ 
ಹಣದ ಜೊತೆ ದಂಡವನ್ನು ಸೇರಿಸಿ ರೈತರಿಗೆ ವಾಪಸ್ಸು 
ನೀಡಿರುವುದಿಲ್ಲ. ಆದರೆ ಅನಿವಾರ್ಯ ಕಾರಣಗಳಿಂದ 30 
ದಿನಗಳ ನಂತರವೂ ಸಹ ತತ್ಕಾಲ್‌ ಪೋಡಿ ನಿರ್ವಹಿಸಿದ 
ಪ್ರಕರಣಗಳಲ್ಲಿಯೂ ಸಹ ಸೇವಾ ಶುಲ್ಕ ಪಾವತಿಸುವಂತೆ 
ಪರವಾನಗಿ ಭೂಮಾಪಕರುಗಳು ಸತತವಾಗಿ ಹಲವಾರು 
ಬಾರಿ ಬೇಡಿಕೆಗಳನ್ನಿಟ್ಟು, ಮುಷ್ಕರ ಸಹ ನಡೆಸಿರುತ್ತಾರೆ. ಈ 
ಹಿನ್ನೆಲೆಯಲ್ಲಿ 30 ದಿನಗಳು ಮೀರಿದ ಪ್ರಕರಣಗಳಲ್ಲಿ 
ಸೇವಾ ಶುಲ್ಕವನ್ನು ಪರವಾನಗಿ ಭೂಮಾಪಕರಿಗೆ 
ಪಾವತಿಸಲು ಸರ್ಕಾರದಲ್ಲಿ ಪ್ರಸ್ತಾವನೆ ಸ್ಮೀಕೃತವ್ಯಾಸದ್ದು, 
ಪರಿಶೀಲನೆಯಲ್ಲಿದೆ. 


PS AA 
“ಬ [e, 


(ಆಶ್‌.ಅಶೋಕ) 
ಕಂದಾಯ ಸಚಿವರು 


